ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿನ ಪ್ರಕ್ನೆ ಸಂಖ್ಯೆ : 


2. ಸದಸ್ಯರ ಹೆಸರು 


ತಿ. ಉತ್ತರಿಸುವ ದಿನಾಂಕ 


4. ಉತ್ತರಿಸುವ ಸಚಿವರು 


34(442) 


ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


23.09.2020 


ಕಂದಾಯ ಸಚಿವರು 


ಪಕ್ನೆ 


ಉತ್ತರೆ 


(ಅ) 


ಬೀದರ್‌`ಜಿಲ್ಲೆಯೆಳ್ಲಿ ಪರಿಶಿಷ್ಟಜಾತಿ 'ಮಪ್ತ 
ಪರಿಶಿಷ್ಟ ಪಂಗಡಕ್ಕೆ ಸರ್ಕಾರದಿಂದ 
ನೀಡಲಾದ ಇನಾಮಿ ಜಮೀನು ಎಷ್ಟು; 
[ತಾಲ್ಲೂಕುವಾರು ವಿವರ ನೀಡುವುದು] 


ಬೀದರ್‌ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದವರಿಗೆ: ಸರ್ಕಾರದಿಂದ ಯಾವುದೇ ಇನಾಮು 
ಜಮೀನು ನೀಡಿರುವುದಿಲ್ಲ. 


(ಈ) 


ಸದರಿ `'ಜಮೀನಿನಲ್ಲ "ಎಷ್ಟು ಎಕರ 


ಜಮೀನನ್ನು ಕೃಷಿಯೇತರ ಜಮೀನಾಗಿ ಉದ್ದವಿಸುವುದಿಲ್ಲ 
ಪರಿವರ್ತಿಸಲಾಗಿದೆ; [ತಾಲ್ಲೂಕುವಾರು 
ವಿವರ ನೀಡುವುದು] 

(ಇ) | ಇಂತಹ ಇನಾಮಿ`ಜಮೀನಿನಕ್ಲ `ನಷೇಶನ 
ಮಾಡಿ ಮಾರಾಟ ಮಾಡಲು ಉದ್ದವಿಸುವುದಿಲ್ಲ 
ಸರ್ಕಾರದಿಂದ ಪರವಾನಿಗೆ 


ನೀಡಲಾಗಿದೆಯೆ; ನೀಡಿದ್ದರೆ ಯಾವ 
ಕಾಯ್ದೆ ಅಡಿಯಲ್ಲಿ ನೀಡಲಾಗಿದೆ; ಎಷ್ಟು 
ಎಕರೆ ಜಮೀನನ್ನು ಭೂ ಪರಿವರ್ತನೆ 
ಮಾಡಲಾಗಿದೆ? [ಶಾಲ್ಲೂಕುವಾರು ವಿವರ 
ನೀಡುವುದು] 


ಸಂಖ್ಯೆ: ಆರ್‌ಡಿ 04 ಎಲ್‌ಆರ್‌ಎಸ್‌ 2020 


ಫ್‌ 
pa 
ಜಂತ 
(ಆರ್‌.ಅಶೋಕ) 
ಮಾನ್ಯ ಕಂದಾಯ ಸಚಿವರು. 


